ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 09-03-2021 ಪ್ರಶ್ನೆ ಸಂಖ್ಯೆ: 732(869) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ.ಎ.ತಿಷ್ಟೇಸ್ವಾಮಿ(ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 

ಉತ್ತರಿಸುವ ಸಚಿವರು: ಮಾನ್ಯ ಸಹಕಾರ ಸಚಿವರು 


ವಿಷಯ: ರೈತರು ಸಹಕಾರ ಮತ್ತು ವಾಣಿಜ್ಯ ಬ್ಯಾಂಕುಗಳಲ್ಲಿ ಪಡೆದ ಸಾಲ ಮನ್ನಾ 


(ಅ) 2018-19, 2019-20 ಮತ್ತು 2020-21 ನೇ ಸಾಲುಗಳಲ್ಲಿ ಆಯವ್ಯಯದಲ್ಲಿ ಸಹಕಾರ ಮತ್ತು 
ವಾಣಿಜ್ಯ ಬ್ಯಾಂಕುಗಳಲ್ಲಿ ರೈತರು ಪಡೆದ ಸಾಲವನ್ನು ಮನ್ನಾ ಮಾಡಲು ಸಾಲ ಮನ್ನಾ 
ಯೋಜನೆ ಅಡಿ ಒದಗಿಸಿದ ಹಣವೆಷ್ಟು; 


(ಆ) ಈ ಅನುದಾನದಲ್ಲಿ 2018-19, 2019-20 ಮತ್ತು 2020-21 ನೇ ಸಾಲುಗಳಲ್ಲಿ ಸಹಕಾರ ಮತ್ತು 
ವಾಣಿಜ್ಯ ಬ್ಯಾಂಕುಗಳು ರೈತರ ಸಾಲ ಮನ್ನಾ ಮಾಡಿದ ಹಣವೆಷ್ಟು; (ಜಿಲ್ಲಾವಾರು ಮತ್ತು 
ಬ್ಯಾಂಕುವಾರು ಮಾಹಿತಿ ನೀಡುವುದು) 


(ಇ) ಸಾಲ ಮನ್ನಾ ಯೋಜನೆಯ ಲಾಭ ಪಡೆಯಲು ವಿಧಿಸಿರುವ ಷರತ್ತುಗಳು ಹಾಗೂ 
ಮಾನದಂಡಗಳನ್ನು ರೈತರು ಪೂರೈಸಿದ್ದು, ಸರ್ಕಾರ ಅಗತ್ಯವಿರುವ ಅನುದಾನವನ್ನು 
ಪೂರೈಸದಿರುವುದರಿಂದ ರೈತರ ಸಾಲ ಮನ್ನಾ ಆಗದೇ ಉಳಿದಿರುವ ಪ್ರಕರಣಗಳೆಷ್ಟು; ಮತ್ತು 
ತಂತ್ರಾಂಶ ದೋಷದಿಂದ ರೈತರ ಸಾಲ ಮನ್ನಾ ಆಗಸಿದಿರುವ ಪ್ರಕರಣಗಳೆಷ್ಟು; (ಜಿಲ್ಲಾವಾರು 
ಮತ್ತು ಬ್ಯಾ೦ಕುವಾರು ವಿವರ ನೀಡುವುದು) 


(ಈ) ಎಲ್ಲಾ ಷರತ್ತು ಹಾಗೂ ಮಾದಂಡಗಳೇನು; ಪೂರೈಸಿರುವ ಅರ್ಹತೆಯುಳ ರೈತನ ಸಾಲ 
ಮನ್ನಾ ಮಾಡಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? (ವಿವರ ನೀಡುವುದು) 


